U 


ಎಂ. ಎನ್‌. ಪ್ರಭಾಕರ 


ದಾ ಕಿಣಾಕ್ಯ ದೇವಾಲಯಗಳ ಅಧಿಷ್ಠಾನ ಹಾಗೂ ಇನ್ನಿತರ ರಚನೆಗಳು 


ದಾಕ್ಷಿಣಾತ್ಯ ದೇವಾಲಯಗಳ ಸಾವರಾನ್ಯ 
ಚನೆಯು ಷಡ್ವರ್ಗ ಸ _ರೂಪದ್ದೆನಿಸಿದ್ದು ಷಡ್ವರ್ಗಗಳೆ 
ಆರೋಹಣ ಕ್ರಮವನ್ನು ಹಲವಾರು ಗ್ರಂಥಗಳು 
ಏವರಿಸಿವೆ. ಅಧಿಷ್ಠಾನ, ಪಾದ. ಪ್ರಸ್ತರ, ಗ್ರೀವ, 
ಶಿಖರ ಮತ್ತು ಸ್ತೂಪಿ ಇವೇ ಷಡ್ವರ್ಗದ ಸ್ತ 
ಈ ಜೋಡಣೆಯನ್ನು ಏಕತಲ ಅಥವಾ ಏಕಭೂಮಿ 


ವಿವಕಾನವೆಂದೂ ಕರೆಯಲಾಗಿದೆ. 


ಕಾವಿಕಾಗಮ ಗ್ರಂಥದಲ್ಲಿ ಷಡ್ವರ್ಗ ರಚನೆ 
ಯೊಂದಿಗೆ ಜನ್ಮ ಮತ್ತು ಉಪಪೀಠ ರಚನೆಯೂ 
ಗುರಂತಿಸಲ್ಪಟ್ಟಿದೆ. ಅಧಿಷ್ಠಾನದ ಪೂರ್ವದಲ್ಲಿ ಜನ್ಮ 
ಮತ್ತೂ ಉಪಪೀಠಗಳ ರಚನೆಯಿದೆ. 


ಅಧಿಷ್ಕಾನವು ಆದ್ಯಂಗವೆಂದು ಗುರುತಿಸಲ್ಪಟ್ಟ 
ದ್ದರೂ, ಜನ್ಮಭಾಗದಿಂದ ವಾಸ್ತುರಚನೆಯು ಅರಂಭ 
ಗೊಳ್ಳುತ್ತ ದೆ. ಉಪಪೀಠ ಮತ್ತು ಅಧಿಷಾ ನಗಳು 
ಹೊರಗೆ ಕಾಣುವಂತಿದ್ದು ಜನ್ಮಭಾಗವು ಭೂಎಂಯಲ್ಲಿ 
ಸೇರಿದೆ. 


ದೇವಾಲಯ ನಿವರ್ಶಾಣದ ಆರಂಭದಲ್ಲಿ ಜಲಾಂತ 
ಅಥವಾ ಶಿಲಾಂತದವರೆಗೆ ಭೂಮಿಯನ್ನು ತೋಡಿ, 


ಶಿಲಾ, ಇಷ್ಟಿಕಾ, ವಾಲುಕಾದಿಗಳಿಂದ ದೃಢವಾದ ಪ್ರಕೃತಿ 
ಯನ್ನು ನಿರ್ಮಿಸಬೇಕು. 


ಅಥವಾ ಭಿತ್ತಿ ಪಾದವನ್ನು ನಿರ್ಮಿಸಬೇಕಾ. 


ಲ 


ದೇವಾಲಯಗಳ ಆರಂಭವನ್ನು ಸೂಚಿಸುವ ಶಾಸನ 
ಗಳಲ್ಲಿ “ಕೆಸಜುಗಲ್ಲು ಆದಿಯಾಗಿ”. “ಕೆಸಯುಗಲ್ಲಿಕ್ಕೆ” 


ಎಂದು ಗುರುತಿಸಿದ್ದಾರೆ. ಕೆಸರುಗಲ್ಲು ಎನ್ನುವುದು ಭಿತ್ತಿ 
ಪಾದಕ್ಕೆ ಸವಠಾನ ಪದವಿರಬಹಂದು. 


ಬೆಂಗಳೂರು ಜಿಲ್ಲೆ ಮಣ್ಣೆ ಗ್ರಾಮದಲ್ಲಿ ಗಂಗರ 
ಕಾಲಕ್ಕೆ ಸೇರಿದ ಪ್ರಾಚೀನ ಬಸದಿಯ ಅವಶೇಷಗಳಿವೆ. 
ಬಸದಿಯ ಕಟ್ಟಡದ ಕೆಳಭಾಗದ ಮಣ್ಣು ಕೊಚ್ಚೆ 
ಹೋಗಿದ್ದು ಅಧಿಷ್ಕಾ ನದ ಮೇಲೆ ನಿಂತಿರಂವ pe ೈಂಭಗಳಿಗೆ 
ಸಮನಾಗಿ ಕೆಳಗೆ ಒರಟು ಗಂಭಗಳಿವೆ. ಇವು ತಳಗಂಬ 
ಗಳಿನಿಸಿದ್ದು ಭಿತ್ತಿ ಪಾದವೆಂದು ಗುರುತಿಸಬಹುದು. ಭಿತ್ತಿ 
ಪಾದ. ಭಿತ್ತಿ ಮೂಲ, ಜನ್ಮ. ತಳಗಂಬ, ಇವು ಪರ್ಯಾಯ 
ಪದಗಳೆನಿಸಿವೆ. 


ಪ. ೪೯ ಶ್ಲೋ ೧೨-೧೩. 


* ಡೆಪ್ಯೂಟಿ ಮ್ಯಾ ನೇಜರ್‌, ಸ್ಟೇಟ್‌ ಬ್ಯಾಂಕ್‌ ಆಫ್‌ ಸ್ತಿ ಸೂರು, ಕೆ. ಆರ್‌. ರಸ್ತೆ. ರಾ ೦೦೨. 
1 ಸಿ.ಸ್ಟಾ 5 ಶಿವಾಚಾರ್ಯ (ಸಂ) ಕಾಮಿಕಾಗಮ. ಮದ್ರಾಸ್‌, ೧೯೫೦, ಪು. ೧೨೫, 
2 


೪೦ 


. ಆಚಾರ್ಯ (ಸಂ.) ಪಗ ರ, ನವದೆಹಲಿ, ೧೯೭೯, ಪು. ೧೨೭, ಅ. ೧೮ ಶ್ಲೋ ೩- ೪. 


ಇತಿಹಾಸ ದರ್ಶನ 


a 


pe 


ಘಾಡ 


ಹ ಇ ಎಂಟೆ ಹಾಸ ಇ ಅ ಜ.13 


ದಳ 


ಪ್ರಕೃರ್ತುಪರಿಜನ್ಮಭೂಃ 


ತೆದುಪಾನೆ ಮಿತಿ ಪ್ಲ ಕ್ರಾ ಸೈವಭೌಮಾ ಪರಿಕೀರ್ಶಿತಾ 
ತದೂರ್ಥ್ವಸ್ಮಂ ಅಧಿಷಾ ನ್ಮನಂ ಕೇವಲಂ ತು ವಿಧೀಯಶೇತಿ 
ಛಿ ಷಾ 


ಭಿತ್ತಿ ಪಾದಸ್ಯ ವಿಷ್ಕಂಭಂ ದ್ವಿಗುಣಂ ತ್ರಿಗುಣಂತುವಾ 

ಹೋಮ ನೀವ್ರ ಮಿತಿ ಖ್ಯಾತೆಂ4 

ತಳಗಂಬದ ಮೇಲ್ಭಾಗವನ್ನು ಹೋಮ ನೀವ್ರ 
ಎಂದು ಗುರುತಿಸಿದ್ದು ಮಯಮತ ಹಾಗೂ ಕಾಶ್ಯಪ 
ಶಿಲ್ಪಗ್ರಂಥಗಳು ಈ ಭಾಗದಲ್ಲಿ ಕೆಲವು ಸ್ವರಗಳನ್ನು 
ಗುರುತಿಸಿವೆ. 


ಉಪಾನೋಪರಿ ಪದ್ಮಂ ಜೋಪಪಾನಂಚತದೂರ್ಧ ತಃ 
ಯಥಾ ಶೋಭಾಂಶ ಮಾನೇನ ಕುರ್ಯಾತ್‌ ತತ ಶ್ರವಿಚಕ್ಷಣಃ5 


ಉಪಾನ, ಪದ್ಮ, ಪುನಃ ಉಪಾನಾದಿ ಸ್ತರಗಳನ್ನು 
ಮಯಮತ ಗ್ರಂಥವು ಹೆಸರಿಸಿದೆ. ಕಾಶ್ಯಪಶಿಲ್ಪವು 


ಹೋವು, ಆಬ್ದ, ವೇಶ ಮುಂತಾಗಿ ಹೆಸರಿಸಿದೆ. 


ಭಿತ್ತಿ ಮೂಲದ ನಂತರ ಉಪಪೀಠ ರಚನೆಯನ್ನು 
ಯನ್ನೂ ಕಾಣಬಹುದು. 


ಅಧಿಷ್ಠಾನ ರಚನೆ 


© 


ಸಿ 

hy 
ಕಸ. ತದೂರ್ಧೇ, ಅಧಿಷ್ಠಾನಂ ಉಪಪೀಠ:ವಾ 
ಕಾರಯೇತ್‌7 


ವಿಮಾನಾರ್ಚನಕಲ್ಲ ಗ್ರಂಥಕಾರನು ಖಾತಕುಡ್ಯ 
ವೆಂಬ ಪದವನ್ನು ಬಳಸಿದ್ದಾನೆ. ಖಾತಕುಡ್ಕವು ತೋಡಿದ 


ಗುಣಿ ಅಥವಾ ತಳಗಂಬಕ್ಕೆ ಸಂಬಂಧಿಸಿದೆ. ಈ ವಿವರವು 
ಕೊಂಚ ಅಸ್ಪ ಷ್ಟವೆ ನಿಸಿದೆ. 


ಹೋಮ ಅಥವಾ ಭಿತ್ತಿ ಮೂಲದ ನಂತರ 
ಉಪಪೀಠ ರಚನೆಯಿದೆ. ದೇವಾಲಯಗಳಲ್ಲಿ ಉಪಪೀಠ 
ರಚನೆಯಿದ್ದರೂ ಷಡ್ವರ್ಗಗಳ ಎಣಿಕೆಯಲ್ಲಿ ಸ್ಥಾ ನವಿಲ್ಲ. 
ಬೃಹದಾಕಾರದ ದೇವಾಲಯಗಳಲ್ಲಿ ಉಪಪೀಠವು 
ವ್ಯವಸ್ಥಿತವಾಗಿ ರೂಪಗೊಂಡಿದೆ. 


ಉಪಪೀಠವಿಲ್ಲದೆ ಅಧಿಷ್ಕಾನವನ್ನು ರಚಿಸಬಾರದೆಂಬ 
ನಿಯಮವನ್ನು ಪಾದ್ಮ ಸಂಹಿತೆಯಲ್ಲಿ ಕಾಣಬಹುದು. 


ದೇವಾಲಯಗಳಿಗೆ 
ಮೂಲತಃ ಶೋಭೆಯನ್ನೂ ರಕ್ಷಣೆಯನ್ನು ನೀಡು 
ವಂಥದ್ದು. ಇದರೊಂದಿಗೆ ಎತ್ತರವನ್ನೂ ಹೆಚ್ಚಿ ಸುತ್ತದೆ. 
ಆದ್ದರಿಂದ ಪಾದ್ಮ ಸಂಹಿತಾಕಾರನು 


“ಶೋಭಾರ್ಥಂ ರಕ್ಷಣಾರ್ಥಂ ಸಮುಚ್ಛ್ರಾ ಯಾರ್ಥ 

ಮೇವವಾ”9 

ಎಂದು ಗುರುತಿಸುತ್ತಾನೆ. ಅಜಿತಾಗಮುದ ಗ್ರಂಥ 
ಕರ್ತ್ವವು ಪ್ರಾಸಾದ ಮಂಡಪಾದಿಗಳಿಗೂ ಉಪಪೀಠ 


ಪ್ರಾ ಟಪಾದೀನಾಂ ಉನ್ನೆತಾರ್ಥ ವಿಶೇಷತಃ10 
ಉಪಪೀಠ ರಚನೆಯಲ್ಲಿ ಮೂರು ಪ ಭೇದಗಳಿವೆ. 
ವೇದಿಭದ್ದಂ ಪ್ರತಿಭದ್ರಂ ಸುಭದ್ರಂ ತ್ರಿಧಾಸ್ಮ್ಮತಂ11 
ವೇದೀಭದ್ರ ರಚನೆಯಲ್ಲಿ ಅಷ್ಟಾಂಗ ಮತ್ತು 
ಷಡಂಗ ಎಂದು ಪುನಃ ಪ್ರಭೇದಗಳಿವೆ. 


3 ಮ್ಮ ಪ್ರ. ೧೩೬, ಅ. ೫೨, ಶ್ಲೋ. ೯-೧0 

4 . ಅಪ್ಪೆ (ಸಂ.), ಕಾಶ್ಮಪಶಿಲ್ಪ, ಪೂನಾ, ೧೯೨೧, ಪು. ೧೬, ಪ. ೬, ಶ್ಲೋ. ೮ 

5 ಮಯೆಪುತ, ಪಾಂಡಿಚಿರಿ, ೧೯೭೦, ಪು. ೨೪೧, ಅ. ೧೪, ಹ ಲ 

6 ತ್ಭಾಚಾರ್ಯ ಮತ್ತು ಸೇತೂಮಾಧವಾಚಾರ್ಯ (ಸಂ.). ಪ್ರೀ ವಿಮಾನಾರ್ಚನಕಲ್ಪ, ಮದ್ರಾಸ್‌, 
8 ). ಪಾಡ್ಮಸಂಹಿತ್ಕಾ ಮೈಸೂರು. ೧೯೬೯, (ಕ್ರಿಯಾಪಾದ) ಪು. ೨೫, ಅ. ೪, ಶ್ಲೋ. ೩೮ 

9 ಸ್ಸ 

10 ೨ಜಿತಾಗೆಮ. ಪಾಂಡಿಚೆರಿ, ೧೯೬೪. ಪು. ೬೫, ಪ. ೧೧, ಶ್ಲೋ. ೧ 

11 


ತ ಸಕು ೫% 
೧ 


ಇತಿಹಾಸ ದರ್ಶನ 


೨. 
4 


ವೇದೀಭದ್ರೆಂ ದ್ವಿಧಾಪ್ರೋಕ್ತಂ ಸರ್ವಹರ್ಮೇಷು 
ಯೋಗ್ಯಕಂ12 


ಕಾಶ್ಯಪಶಿಲ್ಪ ಗ್ರಂಥವು ಅಷ್ಠಾ ಸಿಂಗ ಮತ್ತು ಷಡಂಗ 
ರಚನೆಗಳೊಂದಿಗೆ ಪಂಚಾಂಗವೆಂಬ ಪ್ರಭೇದವನ್ನೂ 
ಉಲ್ಲೇಖಿಸಿದೆ. ಅಷ್ಟಾಂಗ ರಚನೆಯು ಇನ್ನಿತರ ಪ್ರಭೇದ 
ಗಳಿಗೆ ಮೂಲವೆನಿಸಿದೆ. ಅಷ್ಟಾಂಗ ರಚನೆಯ ವಿವರಗಳು 


ಕೆಳಕಂಡಂತಿವೆ. 


ಉತ್ಸೇಧೇ ದ್ವಾದಶಾಂಶೇ ತುದ್ವಾಭ್ಯಾಂ ಪಾದುಕಮುಚ್ಯತೇ 
ತದೂರ್ಧ್ವೇ ಪದ್ಮಮಂಶೇನ ಕ್ಷೇಪಣಂಚಾರ್ಧಭಾಗತಃ 

ಗಲಂ ಭೂತಾಂ ಶಕಂ ಜ್ಞೇಯಂ ಕಂಪಮರ್ಧಾಂಶ ಸಮ್ಮಿತಂ 
ಅಂಶೇನ ಪದ್ಮ ಮೂರ್ಧ್ವಂ ಸ್ಮಾದ್ಯಾಜನೆಂಚಾಂಶೇನತು 


ಕಂಪಮಂಶೇನ ಕರ್ತ ಮೇವ ಅಷ್ಟಾಂಶ ಸಮ್ಮಿತಂ13 


ಉಪಾನ (ಪಾದುಕ), ಪದ್ಮ, ಕ್ಷೇಪಣ, ಕಂಠ, 
ಕಂಪ, ಪದ್ಮ (ಅಂಬುಜ), ವಾಜನ ಮತ್ತು ಕಂಪ ಇವೇ 
ಅಷ್ಟಾಂಗ ರಚನೆಯ ಸ್ತರಗಳು. 


ಷಡಂಗು ವಿಧಾತವ್ಯಾ ಊರ್ಧ್ವಾಧಸ್ತಾತ್‌ ವಿನಾಂಬುಜಂ14 


ಅಷ್ಟಾಂಗ ರಚನೆಯಲ್ಲಿರುವ ಪದ್ಮಸ್ತರಗಳನ್ನು 
ಹೊರತುಪಡಿಸಿ ಷಡಂಗ ರಚನೆಯು ರೂಪುಗೊಳ್ಳು ತ್ತದೆ. 
ಊರ್ಧ್ವೇ ಕಂಪಂ ವಿನಾ ವಾಪಿ ಪಂಚಾಂಗಮುಪ ಪೀಠಕಂ15 
ಷಡಂಗರಚನೆಯಮೇಲ್ಭಾಗದಲ್ಲಿರುವ ಕಂಪವನ್ನೂ 
ಹೊರತುಪಡಿಸಿ ಪಂಚಾಂಗವು ರಚನೆಗೊಳ್ಳು 


ನಿ 
ತ್ತದೆ. 


ಪಾದ್ಮಸಂಹಿತೆ, ಅಜಿತಾಗನುಂ, ಕಾಶ್ಯಪಶಿಲ್ಪ 
ಗ್ರಂಥಗಳಲ್ಲಿ ವಿವರಿಸಿರುವ ಅಷ್ಟಾಂಗ ರಚನೆ ಒಂದೇ 


ರೀತಿಯದು. ಮಾನಸಾರ ಗ್ರಂಥದಲ್ಲಿ ವೇದೀಭದ್ರ, 
ಪ್ರತಿಭದ್ಭ ಮತ್ತು ಮಂಚಭದ್ರವೆಂದು ಗುರುತಿಸಿದ್ದು 


12 ಪಾದ್ಮಸಂಹಿತೆ, ಪ್ರ. ೪೨, ಶ್ಲೋ. ೮ 

13 ಅಜಿತಾಗಮ, ಪು. ೬೬, ಅ. ೧೧, ಶ್ಲೋ. ೫-೭ 
14 ಮಯಮತ, ಪು. ೨೩೪, ಅ. ೧೩, ಶ್ಲೋ. ೮ 
15 ಕಾಶ್ಶಪಶಿಲ್ಪ, ಪು. ೧೪, ಪ. ೬, ಶ್ಲೋ. ೧೨ 


16 ಮಾನಸಾರ, ಪು. ೭೩, ಅ. ೧೩, ಶ್ಲೋ. ೧೮-೨೦: 


17 ಪಾದ್ಮಸಂಹಿತೆ. ಪು. ೪೨, ಅ. ೭, ಶ್ಲೋ. ೧೪ 


೪೨ 


ಹ 
&L 
eel 
ಲ 


ಲ್ಲಿ ಪುನಃ ನಾಲ್ಕು ನಾಲ್ಕು ಪ್ರಭೇದಗಳು ವಿವರಿಸ 
ಲೃಟ್ಟಿವೆ. ಈ ವಿವರಗಳನ್ನು ಸೂತ್ರೀಕರಿಸಿ ಹೇಳಲು 


ಮೊದಲಿಗೆ ಹೇಳಲ್ಪಟ್ಟಿದ್ದು ಆನಂತರ ಅಷ್ಟಾಂಗ ರಚನೆ 
ಯಿದೆ. ಆದರೆ ಅಷ್ಟಾಂಗ ಮತ್ತು ಷಡಂಗ ಎಂಬ ಹೆಸರು 
ಗಳ ಪ್ರಸ್ತಾಪವಿಲ್ಲ. ಕೆಳಗಿನ ವಿವರಣೆ ಷಡಂಗ ರಚನೆಗೆ 
ಸಮನಾದುದಂ. ಕ 


ಉತ್ಸೇಧೇ ಚತುರ್ವಿಂಶಂತ್‌ ಪಂಚಾಂಶಾ ಉಪಾನಮೀರಿಶಂ 
ಏಕೇನಕಂಪಮಿತ್ಯುಕ್ಕಂ ಗ್ರೀವೋಚ್ಛಂದ್ದಾ ದಶಾಂತಿಕಂ 
ಕಿರ ps ಎ 
ಪಮೇಕಂ ತು ವೇದಾಂಶಂ ವಾಜನೆಂ ಕಂಪಮಂಶಕೆಂ 
ಕಂಪಮೇಕಂ ತು ವೇದಾಂಶಂ ವಾಜನಂ ಕಂಪಮಂಶಕ 


ವೇದೀಭದ್ರ ಮಿತಿ ಪ್ರೋಕ್ತಮಥವಾ ದ್ವಾದಶಾಂಶ5016 


ಪ್ರತಿಭದ್ರ್ರ ರಚನೆಯಲ್ಲಿ ಎರಡು ಪ್ರಭೇದಗಳಿವೆ. 
ಇವನ್ನು ಕಾಶ್ಯಪಶಿಲ್ಪ ಹಾಗೂ ಪಾದ್ಮಸಂಹಿತೆ ಗ್ರಂಥ 


ಮಯಮತ ಮತ್ತು ಪುದ್ಮಸಂಹಿತೆಯ ವಿವರ 
ಗಳು ಒಂದೇ ಮೂಲದಿಂದ ಕ್ರೋಢೀಕರಿಸಲ್ಪಟ್ಟಿದ್ದು ಈ 
ವಿವರಗಳಿಗೂ ಕಾಶ್ಯಪಶಿಲ್ಪದ ವಿವರಣೆಗೂ ಸಾಮ್ಯತೆ 
ಇದೆ. ಪ್ರತಿಭದ್ರ ರಚನೆಯು ಕಪೋತದೊಂದಿಗೆ ಕೂಡಿದ್ದು 
ಪ್ರತಿ ಮತ್ತು ವಾಜನ ಸ್ತರಗಳೊಂದಿಗೆ ಅಂತ್ಯಗೊಳ್ಳು 


ಕ್ಯ "ಪೆ PN ಹ್‌ 3 
ತ್ತದೆ. ಪಾದುಕ, ಪ (ಪಂಕಜ), ಕಂಪ, ರ೬ಲ, ಉತ್ತರ, 


ಆ 
ದ್‌ ~ ಪಣೀಿಇಂದ್ರ ಳಗ (ಗ್‌ ಇ ಬಿ 
ಪದ್ಮ (ಅಂಬುಜ). ಕಪೋತ, ಅಲಿಂಗ, ಪಟ್ಟಿಕಾ, ಪ್ರತಿ, 
ವಾಜನ ಮೊದಲಾದ ಸ್ತರಗಳನ್ನು ಪ್ರತಿಭದ್ರ ರಚನೆ 
ಜ್‌ 


ಹ ಶ್ನಪ ಪ 
ಯಲ್ಲಿ ಕಾಣಬಹುದಂ. ಕಾಶ್ಯಪಶಿಲ್ಪ ಗ್ರಂಥದಲ್ಲಿ ಪ್ರತಿ 
ಭದ್ರ ಮತ್ತು ಪ್ರತಿಸು:ದರ ಎಂಬ ಪ್ರಭೇದಗಳಿದ್ದು 
ಇವುಗಳ ವಿವರಣೆ ಕೆಳಕಂಡಂತಿದೆ. 


ತವೆ ಭಾಳ್‌ 
ಇತಿಹಾಸ ದರ್ಶನ 


ಉಪಪೀಠಸ್ಯೆ ಉಶ್ಸೇಧಂ ಸಪ್ತವಿಂಶತಿ ಭಾಜಶೇ ರಚನೆಯ ಒಂದು ಪ್ರಭೇದದಲ್ಲಿ ಕಾಣುವ ವಿವರ 
ದ್ವಿಭಾಗಂ ಪಾದುಕೋಶ್ಲೇಧಂ ಪಂಕಜಂ ತೆತ್ಲ್ಸೆಮಂಭವೇತ್‌ ಕೆಳಕಂಡಂತಿದೆ 


ಜ್‌ 


ಉಪಪೀಠಸ್ಯ ಜೋತ್ಸೇಧಮೇಕ ವಿಂಶಶಿ ಭಾಜತೇ 
ಉಪಾನಂ ತು ದ್ವಿಭಾಗೇನ ತತ್ಸಮಂ ಅಂಬುಜೋದಯಂ 


ಆಗ್ನಿಭಾಗಂ ಪೋತೋಚ್ಚ ಕ್ರ ಶಮಾ ರಂಗ ಮುಚ್ಚತೇ pe ಸನ ಇಟ 
ಸ ಮಾಪದೀ ದಿ ಭಾಗೇನ ಷದ್ದವ:ಂಶೇವ ನೀತ್‌ 
ತ್ರೆಯಶ್ರಮೇಕಭಾಗೇನ ಪ್ರತಿಮಾನಂ ದ್ಲಿಭಾಗಯಾ ಕಡಗ ಪರ್ನವರಿಶ ಕಾರ” 


ವಾಜನಂಚೈಕಭಾಗೇನ ಮಾನಂ ತ 


ಕೆಂಪಮೆಂಶೇನ ಕರ್ತವ್ಯಂ ಕಂಠೋಚ್ಚಂ ವಸುಧಾರಯಾ 
ಭಾಗೇನ ಕಂಪಮನ್ಯೇನ ಪದ್ಮಂ ಕಂಪೋಥ ಕತ್ತ ್ಸ್ಯಭೀಃ 
ಕಂಪಮಂಶೇನ ಕರ್ತವ್ಯಮೇತತ್‌ ಸೌಭದ್ರ ಮುಚ್ಛತೇ22 


ಕರ್ನಾಟಕದಲ್ಲಿ ಔತ್ತರೇಯ ಸಂಪ್ರದಾಯದ 
ವ ದೇವಾಲಯಗಳಲ್ಲಿ ಉಪಪೀಠಕ್ಕೆ ಬದಲಾಗಿ ಜಗತಿಯ 
ಅಬ್ಬಮೇಕೇನೆ ಕರ್ತವ,ಂ ಕಪೋತೋಚ 0 ಗುಣಾಂಶಕಂ ರಚನೆಯಿದೆ. ಜಗತಿ ಇಲ್ಲದ ರಚನೆಗಳೂ ಉಂಟು. ಜಗತಿ 


1 ಜ ಮ ಜ 
ಏಕೇನಾಲಿಂಗ ಮೇಕೇಸಾಂತರಿತಂ ತು ಕಲ್ಲಯೇತ್‌ ಯನ್ನು ಕಲ್ಯಾಣಿ ಚಾಲುಕ್ಯರ ಕಾಲದಿಂದ ಕಾಣಬಹು 


ಸೆಪ್ತೆವಿಂಶತಿ ಭಾಗೇತು ನಾಮತಃ ಪ್ರತಿಸುಂದರಂ19 


| ದಾಗಿದ್ದು ಹೊಯ್ಸಳರ ದೇವಾಲಯಗಳಲ್ಲಿ ಗಮನಾರ್ಹ 

ಕೆಲವ ಹಂತಗಳ, ತುಸು ಎತ್ತರವಾದ, ಉಪಪೀಠ ಚನೆಯೆನಿಸಿತು. ಜಗತಿಯು ಪೀಠದ ಕೆಳೆಗೆ ದೇವಾಲಯದ 
ರಚನೆಯನ್ನು ಸುಭದ್ರ ಅಥವಾ ಸೌಭದ್ರ ಪ್ರಭೇದವೆಂದು ಸುತ್ತ ವಿಸ್ತಾರವಾಗಿ ಬೆಳೆದಿದ್ದು ದೇವಾಲಯದ 
ಗುರುತಿಸಬಹುದಾಗಿದೆ. ಈ ಉಪಪೀಠ ರಚನೆಯಲ್ಲಿ ಡಿಟ್ಟಿಂದಕ್ಕೆ, ಔನ್ನತ್ಯ ಹಾಗೂ ಶೋಭೆಯನ್ನು ನೀಡಿತು. 
ಕಂಠವು ಉಬ್ಬು ಶಿಲ್ಪಗಳನ್ನೊಳಗೊಂಡಿದೆ. ಪಾದ್ಮ 
ಸಂಹಿಶೆಯ ಪ್ರಕಾರ ಸುಭದ್ರ ರಚನೆಯಲ್ಲಿಯೂ ಎರಡು 


ಲ. 


ಉಪಪೀಠಾ ನಂತರ, ಅಧಿಷ್ಠಾನ ರಚನೆಯನ್ನು 
ಕಾಣಬಹುದು. ಕಾಶ್ಯಪಶಿಲ್ಪವು. ಗುರುತಿಸುವಂತೆ, 


A - 
ಪ್ರಭೇದಗಳೂ, ಅಧಿಷ್ಠಾನಕ್ಕೆ ಕೆಳಕಂಡ ಪರ್ಯಾಯ ಶಬ್ದಗಳಿವೆ. 

ಸುಭದ್ರಂ ದ್ವಿಘಾಪ್ರ್ಯೋಕ್ತಂ ಸರ್ವಾಲಂಕಾರ ಸಂಯಬಸಂ ಧರಾತಲಮಧಿಷ್ಠಾನಮಾಧಾರಂ ಧರಣೇ ತಥಾ 

ಸಿಂಹೇಭ ಮಕರೈರ್ವಾಲೈರ್ಫೂತಾದ್ದೆ ನಪ್ಮಲಂಕ್ಲೈ ತಂ20 ಭುವನಂ ಪೃಥ್ವೀ ಭೂಮಿಃ ಪರ್ಯಾಯ ವಚನಾದಿಭಿಃ23 

ಉಪಪೀಠದ ಕಂಠಭಾಗದಲ್ಲಿ ಆನೆ, ಸಿಂಹ, ಮಕರ. ಸಭಾ, ಮಂಡಪ, ಶಾಲಾ, ದೇವತಾಗೃಹಗಳಲ್ಲಿ 
ಭೂತಾದಿ ಅಲಂಕಾರವನ್ನು ರಚಿಸಬಹುದು. ಅಧಿಷ್ಕಾನವನ್ನು ರಚಿಸಬಹುದು. ಮನುಷ್ಯರು ವಾಸಿ 


ಭೂತಾಶ್ಮ ವ್ಯಾಲ ಸಿಂಹೈಶ್ಚ ಮಕರೈಃ ಪತ್ರಜಾತಿಭಃ 

ಬ IA ೋ ಗಹ ಜ್‌ ಜ್‌ ೨ 

ಉಪಪೀಠ ಗಲೋವ್ಮಿಶ್ಲಂ ಭೂಷಯಂತು ಸಲಕ್ಷಣಂ21 ದೇವಾಲಯೇ ಸಭಾಸ್ಮಾನೇ ಆಧಾರಸ್ಯ ಪ್ರಮಾಣತಃ 
ನರವಾಸೇ ನ ಕರ್ತವ್ಯಂ ಕತೆಗೃಭತಣೃ ವಿನಾಶನಂ 


ಕಾಶ್ಯಪ ಶಿಲ್ಪಗ್ರಂಥದಲ್ಲಿ ವಿವರಿಸಿರುವ ಸೌಭದ್ರ ಪಾದಬಂಧೂ ಪ್ರತಿಬಂಧಂ ದ್ವಿವಿಧಂ ಬಂಧ ಮುಚ್ಯತೇ24 


ಸುವ ರಚನೆಗಳಲ್ಲಿ ಅಧಿಷ್ಠಾನ ರಚನೆ ನಿಷಿದ್ಧ ವೆನಿಸಿದೆ. 


18 
19 
20 
21 

22 
23 
24 


ಅಧಿಷ್ಠಾನ ರಚನೆಯಲ್ಲಿ ಪಾದಬಂಧ ಮತ್ತು 


ಪ್ರತಿಬಂಧ ಎಂದು ಗುರುತಿಸಿದ್ದು, ಪಟ್ಟಿಕಾಂಗ ಮತ್ತು 
ಪ್ರತ್ಯಂಗ ಎಂದೂ ವಿಂಗಡಿಸಲಾಗಿದೆ. 


ದ್ವಿವಿಧಂ ತದಿಹಂ ಪ್ರೋಕ್ತಂ ಪ್ರಶ್ಮೆಂಗಂ ಪಟ್ಟಿಕಾಂಗಂ25 


ಪಾದಬಂಧ ಮತ್ತು ಪ್ರತಿಬಂಧ ಪ್ರಭೇದಗಳನ್ನು 
ಈವರೆಗೆ ವಿದ್ವಾಂಸರು ಕುಮುದ ರಚನೆಯೊಂದಿಗೆ 
ಸಮೀಕರಿಸಿ ವಿವರಿಸಿದ್ದಾರೆ. ಆದರೆ ಈ ವಿವರಗಳಿಗಿಂತ 
ಭಿನ್ನವಾದ ಅಂಶಗಳೂ ವ್ಯಕ್ತವಾಗಿದ್ದು ಈ ಪ್ರಭೇದಗಳ 
ಲಕ್ಷಣಗಳನ್ನು ಪುನರ್‌ ಪರಿಶೀಲಿಸಿ ಗಮನಿಸಬೇಕಾಗಿದೆ. 
ಪಾದಬಂಧ ಮತ್ತು ಪ್ರತಿಬಂಧ ಎನ್ನುವಲ್ಲಿ ಮೂಲತಃ 
ಅಧಿಷ್ಠಾನ ಹಾಗೂ ಸ್ತಂಭಗಳ ನಡುವಣ ಸಂಬಂಧವನ್ನು 
ಸೂಚಿಸುವಂಥದ್ದು. ಇದೇ ವಿವರಣೆಯು ದಾ ವರ, ಜಾಲಕ 
ಇತ್ಯಾದಿಗಳ ರಚನೆಯಲ್ಲಿಯೂ ಅನ್ವಯವಾಗುತ್ತದೆ. 


ಹಾದಾನಾಂ ಬಂಧನತ್ವಾ ಪಾದ ಬಂಧನ ಮಿಷ್ಕತೇ 
ಪ್ರತೇನ ಪ್ರತಿಬದ್ದಿಯಾ ಪ್ರತಿಬಂಧನ ಮಿಷ್ಕಶೇ26 


ವಿಶಾಲಸ್ತಂಭ ಎಂದು ಎರಡು ವಿಧ. ಖಾತಸ್ತಂಭವು 
ಗುಣಿ ಅಥವಾ ಕುಳಿಯಲ್ಲಿ ನೆಟ್ಟದ್ದು. ನೆಡುಸ್ತಂಭವೆಂದೂ 
ಕರೆಯಬಹುದು. ' ನೆಡುಸ್ತಂಭವನ್ನು ಅಧಿಷ್ಠಾನದೊಳಗೆ 
ಪಾದಬಂಧ ರಚನೆಯ ಸ್ತರಗಳ ಮೇಲೆ ನೆಡಲಾಗುತ್ತದೆ. 
ಗುಣಿಯ ಸಹಾಯವಿಲ್ಲದೆ ಪೀಠ ಅಥವಾ ಅಧಿಷ್ಠಾನದ 
ಮೇಲೆ ನಿಲ್ಲಿಸಿದ್ದು ವಿಶಾಲಸ್ತೆಂಭ. ಪ್ರತಿಬಂಧದಲ್ಲಿ ಪ್ರತಿ 
ಸ್ತರದ ಮೇಲೆ ನಿಲ್ಲಿಸಲಾಗುತ್ತದೆ. ದೇವಾಲಯಗಳಲ್ಲಿ 
ವಿಶಾಲಸ್ತಂಭಗಳಿವೆಯೇ ಹೊರತು ಖಾತಸ್ತಂಭಗಳಿಲ್ಲ. 


ಅಧಿಷ್ಠಾನದ ಸ್ತರಗಳಲ್ಲಿ ಪಟ್ಟಿಕೆಯಿದ್ದಲ್ಲಿ ಪಟ್ಟಿ 
ಕಾಂಗವೆಂದೂ ಪ್ರತಿಸ್ತರವಿದ್ದಲ್ಲಿ ಪ್ರತ್ಯಂಗವೆಂದೊ 
ಗುರುತಿಸಲಾಗುತ್ತದೆ. 


25 ಕಾಮಿಕಾಗಮ, ಪು. ೧೩೭, ಪ. ೫೨, ಶ್ಲೋ. ೩೧ 
26 ಪಾದ್ಮಸಂಹಿತೆ, ಪು. ೪೪, ಅ. ೭, ಶ್ಲೋ. ೨೯-೩೦ 
27 ವಿಮಾನಾರ್ಚನಕಲ್ಪ, ಪು. ೩೨, ಪ. ೮ 

28 ಮಯಮತ. ೩೩೯, ಅ. ೧೬, ಶ್ಲೋ. ೬೮ 


ಮೆ 
ಲ 
ತ್‌ ಸೂತ್ತಿದವೆ. ಹೈ. ಉಲ ಅಕಿ ಪ್ರೆ p 
29 ಪಾದ್ಮಸಂಹಿಸೆ, ಪ್ರೆ. ೪೪], ಅ.೭. ಶ್ಲೋ. ೩೩ 


ಛಲ 


ಪಾದಬಂಧಥೇ ಜನ್ಮಾಣ ಪಂಚ ವರ್ಗೇಷು ತತ್ತದೆಂಗ 


ವಿವಕಾನಾರ್ಚನ ಕಲ್ಪಗ್ರಂಥವು ದ್ವಾರ ರಚನೆ 
ಯೊಂದಿಗೆ ಅಧಿಷ್ಠಾನದ ಪ್ರಭೇದಗಳನ್ನು ಗುರುತಿಸಿದ್ದು 
ಪಾದಬಂಧದ ಸ್ಕರಗಳಾದ ಉಪಾನ, ಜಗತಿ, ಕುಮುಂದ, 


ಕಂಠ, ಪಟ್ಟಿಕಾ. ಸ್ತರಗಳ ಮೋಲೆ ಕ್ರಮವಾಗಿ ದ್ಲಾರ 


ಒಬ pl 
ವನ್ನು ರಚಿಸಬಹುದು. ಪ್ರತಿಬಂಧ ಅಧಿಷ್ಕಾನದಲ್ಲಿ ಪ್ರತಿ 
ಸ್ತರದ ನಂತರ ದ್ವಾರವನ್ನು ನಿರ್ಮಿಸಬೇಕು. ಪ್ರತಿಸ್ತರ 


ವನ್ನು ಭೇದಿಸಲಾಗದು. ವಿಮಾನಾರ್ಚನ ಕಲ್ಪ ಮತ್ತು 
ಪಾದ್ಮಸಂಹಿತೆಯಲ್ಲಿ ಈ ವಿವರಗಳು ಸ್ಪಷ್ಟವಾಗಿ 
ಗುರುತಿಸಲ್ಪಟ್ಟಿವೆ. ಅಜಿತಾಗಮವು ದ್ವಾರ ರಚನೆಯನ್ನು 
ವಿವರಿಸುವಾಗ “ಪ್ರತೇರುತ್ತರ ಸೀಮಾಂತೇ ದ್ವಾರೋ 
ತ್ಲೇಧಂ ವಿಧೀಯತೇ” ಎಂದು ಹೇಳಿದೆ. ಮಯಮತವು 
ಜಾಲಕಗಳ ಜೋಡಣೆಯಲ್ಲಿ ಪ್ರತಿಯನ್ನು ಛೇದಿಸಬಾರದು 
ಎಂದು ವಿಧಿಸಿದೆ. 


ಪಾದ್ಮ ಸಂಹಿತೆಯು ಪ್ರಾಕಾರ, ಗೋಪುರದ್ದಾರ 
ಗಳಲ್ಲಿ ಅಧಿಷ್ಠಾನವನ್ನು ಛೇದಿಸಬಹುದೆಂದು ಸೂಚಿಸಿದೆ. 


ಪ್ರಾಕಾರ ಗೋಪುರ ದ್ವಾರಂ ಸ್ಮಾದಧಿಷ್ಕಾನ ಛೇದನಂ29 


ವಾಸ್ತುಗ್ರಂಥಗಳು ಗುರುತಿಸುವ ಎಲ್ಲಾ ನಿಯವಂ 
ಗಳನ್ನು ದೇವಾಲಯ ರಚನೆಯಲ್ಲಿ ಪಾಲಿಸಿಐ್ಲವೆಂದು 


ಗಮನಿಸಬಹುದು. ಕಾಲವೇಶಗಳು ಬವಲಾದಂತೆ 


ನಿಯಮಗಳೂ ಬದಲಾಗಿವೆ ಹಾಗೂ ಅವನ್ನು ಉಲ್ಲಂಘಿಸ ಕಾಡಿದೆ. ಪ್ರಷ್ಟಬಂಧ ಅಧಿಷ್ಠಾ ನದ ಲಕ್ಷಣಗಳನ್ನು 
ಲಾಗಿದೆ ! ಆದರೂ ಈ ನಿಯಮಗಳೆ ಖಚಿತ ತಿಳುವಳಿಕೆ ಹೇಳುವಾಗ “ವೃತ್ತ ಕುಮುದಂ. ಶ್ರಿವರ್ಗೆಶಿಕೇಚಿತ್‌” 


ಅವಶ್ಯಕ. ಎಂದು ಎರಡು ರೀತಿಯ ಕುಮುದ ರಚನೆಯನ್ನೂ 
ಹೇಳಿದ್ದಾನೆ. 
ಅದಿಷ್ಕುನದ ಕುಮುದ ರಜನೆಗೆ ಸಂಬಂಧಿಸಿದ ಎ್‌ 
ಕೆಲವು ವಿವರಗ ಳನ್ನು ಈ ದಿಸೆಯಲ್ಲಿ ಪರೀಕ್ಷಿಸ ವೃತ್ತ ಕುಮುದ ಹಾಗೂ ತ್ರಿಪಟ್ಟ ಕುಮುದ 
ಬಹುದು. ರಚನೆಗಳನ್ನು ನಂದಿಯ ಅರುಣಾಚಲೇಶ್ವರ ಮತ್ತು 
ನೆ ರಚನೆಯಲ್ಲಿ ಕುಮುದ ಸ್ವರವು ಪಾದ ಭೋಗೆ ನಂದೀಶ್ವರ ದೇವಾಲಯಗಳಲ್ಲಿ ಅಕ್ಕ ಪಕ್ಕ] ದ 
ವಸ್ವಶ್ರವೆಂದೂ ಪ್ರತಿಬಂಧ ಪ್ರಭೇದಗಳಲ್ಲಿ ರಚನೆಗಳಾಗಿ ಗುರುತಿಸಬಹುದು. ಇದೇ ರೀತಿ 
೦೨೦ ರ್‌ ಸವಿ ~ ಬಿಗ್‌ 
ಎರಪೃಳ್ಳದ್ದು ಎಂದು ಕಾಶ್ಯಪ ಶಿಲ್ಪ ಗ್ರಂಥವು ಬೇಗೂರಿನ ಭಾ ಕಾಣಬಹುದು. ಕಂಬದ 
ಹಳ್ಳಿಯ ಬಸದಿಯಲ್ಲಿಯೂ ಸಹ ಎರಡು ವಿಧಗಳನ್ನು 
ಗುರುತಿಸಬಹುದು. 
ಷುಂ ಪ್ರತಿಬಂಧಾನಾಂ ಕುಮುದಂ ವೃತ್ತಮುಚ್ಛಶೇ 
ಹು ಧ ತಲಾನಾಂತು ವಸ್ತಶಂ ಕುಮುದ ಭವೇತ್‌30 ಸ ತ್ನ ಲ 
ನನವ ಚಕ ಪಾದ ಜ್‌ ಚಿಕ್ಕವೋಲುವಿನ ಗೋಲಿಂಗೇಶ್ವರ ಮತ್ತು ಭನಾವಸಿ 


ಇದೇ ಗ್ರಂಥದಲ್ಲಿ ಪುನಃ ಮತ್ತೊಂದು ನಿಯಮವೂ ಸಂಗಂನಲ್ಲಿರುವ ಭುಜಂಗೇಶ್ವರ ದೇವಾಲಯಗಳಲ್ಲಿ ಮೇಲೆ 
ವಿಧಿಸಲ್ಪಟ್ಟಿದೆ. ಕುಮುದ ರಚನೆಯೊಂ॥ ದಿಗೆ ಮೇಲೆ ಗುರುತಿಸುವ ಲಕ್ಷಣಗಳನ್ನು ಗಾಳಿಗೆ ಅರಿಷ್ಟ, ಈ 


ಉಟ 
ಮತ್ತು ಕೆಳಗೆ ಪದ್ಮ ರಚನೆಯಿದ್ದಲ್ಲಿ ವೃತ್ತ ಕುಮುದವೂ, ದೇವಾಲಯಗಳಲ್ಲಿ ಕರ್ಣಭಾಗದಲ್ಲಿ ವೃತ್ತ ಕುಮುದವೂ 
ಇನ್ನಿತರ ಅಧಿಷ್ಠಾನಗಳಲ್ಲಿ, ಪ್ರತಿಬಂಧ ಪ್ರಭೇದದಲ್ಲಿ ಮಧ್ಯ ಅಥವಾ ಭದ್ರಭಾಗದಲ್ಲಿ ಶ್ರಿಪಟ್ಟ ಸವದ ರಚನೆ 
ವೃತ್ತವೂ, ಪಾದಬಂಧ ರಚನೆಯಲ್ಲಿ ಅಷ್ಟಾಶ್ರವೆಂದೂ ಯಿದೆ | ತ್ರಿಪಟ್ಟ ಕುಮುದ "ಹಾಗೂ “ಪಟ್ಟ ರಚನೆಗೆ 
ತಿಳಿಸಿದೆ. ಪರಸ್ಪರ ಸಂಬಂಧವಿಲ್ಲವೆಂದು ತಿಳಿಯಬೇಕು. ತ್ರಿಪಟ್ಟಿ 
ರ್ನ ಆಧಸ್ತಾತ್‌ ಅಂಬುಜೋಪೇಶಂ ಕುಮಂದೆಂ ರಚನೆಯು ಪ್ರತಿಬಂಧದ ಪ್ರಭೇದಗಳಿಗೆ ಸೀಮಿತವಾಗಿದೆ. 
| ವೈತ್ತಮಾಚರೀತ್‌  ತ್ರಿಪಟ್ಟಿದ ನಂತರ ಪ್ರತಿಯನ್ನು ರಚಿಸಬೇಕು. 
ಅನ್ಮೇವೈ ಕುಮುದಂ ಸರ್ವೇ ಪ್ರಶಿಬಂಧಾಂಸ್ರಿ ಬಂಧೆಯೋಃ ತ್ರಿಪಟ್ಟವು ಕೆಲವೆಡೆ ಅಂತರಿತಕ್ಕೆ ಪರ್ಯಾಯವೆಂಬಂತೆ 
ವೃತ್ತಂಚ ವಸು ಕೋಣಂಚೆ ಕ್ಷಮೇಣೈವತು ಕೆಲ್ಲಯೇತ್‌ತಿ1 ಬಂದಿದೆ. 
ಕುಮುದ ರಚನೆಯಲ್ಲಿ ವಸ್ವಶ್ಚ ರಚನೆಯನ್ನು ತ್ರಿಷಟ್ಟೊರ್ಥ್ವೇ ಪ್ರತಿಹ್ಯೇವಂ ಸರ್ವತ್ರ ಪರಿಕಲ್ಪಯೇತ್‌32 
ತ್ರಿಷಟ್ಟ ಕುಮುದವೆಂದು ವಿಮಾನಾರ್ಚನ ಕಲ್ಪ ಗ್ರಂಥ ಟ್‌ ಫಯ ಚ 
ಕಾರನು ಗುರುತಿಸು ಗ  ವಸ್ವಶ್ರ ರಚನೆಯು ಹೊರ ತ್ರಿಷಟ್ಟ ಚಾ ಜು jae 
ಸ ಮೂರು ಖಗಳನ್ನು ತೋರುವುದರಿಂದ ಪ್ಪ ಭೇದಗಳು TN ei _ pe ಕ್ರಿಪಟ್ಟ 
ವಂದ ಶ್ರಿವರ್ಗ, ಶ್ರಿಪಟ್ಟ ಕುಮುದ ಎಂದು ಹೆಸರಿಸ ತ ಆ ತ್ಯ ಬ್‌ ಸಸ್ಯವಾಗಿ 
ಲಾಗಿದೆ. ಶ್ರಿಪಟ್ಟ ಕುಮುದವೆಂದೂ ಪರ್ಯಾಯವಾಗಿ ಆ ಶಿಲ್ಪಿ ಗ್ರಂಥಕಾರನು ಪುತ್ರಿ, ier 
ಬಳಸಲ್ಪಟ್ಟಿದೆ ಸ್ಕಂದ ಸ್ಕಂದ ಎಂಬ ಪ್ರಭೇದಗಳಲ್ಲಿ ತ್ರಿಪಟ್ಟ ರಚನೆ 
ತ ವಿಧಿಸಿದ್ದಾನೆ. ಈ ಶಾಸ್ತ್ರ ಗ್ರಂಥಗಳು ಗುರುತಿ 
ತ್ರಿಪಟ್ಟ ಕುಮುದ ಮತ್ತು ವೃತ್ತ ಕುಮುದಗಳ ಪ ಅಧಿಷ್ಠಾನದ ಪ್ರಭೇದಗಳನ್ನು ಒಟ್ಟಾರೆ ಸೂತ್ರೀ 
ಗೊಂದಲ ವಿಷಾನಾರ್ಜನಕಲ್ಲ ಗ್ರಂಥಕಾರನನ್ನೂ ಕರಿಸಿ ಹೇಳಲು ಸಾಧ್ಯವಿಲ್ಲ. ಇವು ನಿಶ್ಚಿತ ಪ್ರದೇಶದಲ್ಲಿ 
೩0 ಕಾಶ್ಯಪ ಶಿಲ್ಪ, ಪ್ರ. ೧೭, ಪ: ಹ, ಶ್ಲೋ : ೨೬ 
31 ಅದೇ., ಪು. ೨೪, ಪ: ಹ್ರಶ್ಲೊ ೮-೧ 


ಇತಿಹಾಸ ದರ್ಶ ಈ 


ನಿಶ್ಚಿತ ಅವಧಿಯಲ್ಲಿ ಪ್ರಚಲಿತದಲ್ಲಿದ್ದ ಪ ಭೇದಗಳಿರ 


ಕಾ ಬ 


ಬಹುದು. ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಪಾದ 
ಬಂಧ ಮತ್ತು ಪ್ರತಿಬಂಧ ರಚನೆಗಳಲ್ಲಿ ಗ್ರಂಥದಿಂದ 
ಗ್ರಂಥಕ್ಕೆ ಹಲವು ವೃತ್ಕಾಸಗಳುಂಟು. 


ಪಾದಬಂಧ 


೪೬ 


ಜನ್ಮಾದಿ ವಾಜನಾಂತೆಂಸ್ಕಾತ್‌ ಕುಟ್ಟಿ ಮೋದಯಮೀರಿತಂ 
ತದುತ್ಸೇಧಂ ಚತುರ್ವಿಂಶತ್‌ ಕೃತ್ಯಾ ಶ್ವಷ್ಟಭಾಗಂತು ವಪ್ಪಕಂ 
ಕುಮುದೋತ್ಸೇಧಂ ಸಪ್ತಾಂಶಂ ಕಂಪಮೇಕೇನಕಾರಯೇತ್‌ 
ಕರ್ಣತುಂಗಂ ತ್ರೆಯಂಶಂ ಸ್ಕಾತ್ತದೋರ್ಧ್ವೇ ಕಂಪಂ 
ಶಿವಾಂಶಕಂ 
ಪಟ್ಟಿಕೋಚ್ಚ ಗುಣಾಂಶಂ ಸ್ಥಾತ್‌ಕಂಪಮಂಶೇನ 
ಯೋಜಯೇತ್‌ (ಮಾನಸಾರ)33 


ಅಧಿಷ್ಕಾನಸ್ಯಚೋತ್ಸೇಧಂ ಪಂಚವಿಂಶತಿ ಭಾಜಿತೇ 
ಶಿವಾಂಶಂ ಪಾದುಕೋಶ್ಸೇಧಂ ಜಗತೀ ವಸುಭಾಗಯಾ 
ಧಾತ್ವಂಶಂ ಕುಮುದೋಶ್ಸೇಧಂ ಪ್ರ್ಯೋಮಾಂಶಂ 
ಕಂಪಮಾನಕಂ 
ಅತಲಾಂಶಂ ಗಲೋಶ್ಲೇಧಂ ಶಶ್ಯಂಶೇ ಊರ್ಧ್ಯಕಂಪಕ 
ಮಹಾಪಟ್ಟೀ ಗುಣಾಂಶಂ ತು ತದೂರ್ಧ್ಹಾಂಶಕೇನ ಕಂಪಕಂ 
ಪಾದ ಬಂಧಮಿತಿ ಖ್ಯಾತೆಮುಖಾನ ರಹಿತಂ ತಥಾ 
ಣಿ | 
(ಕಾಶ್ಯಪ ಶಿಲ್ಪ)34 


೮ 


ತೇಷಾಂಕ್ರಮೇಣ ಭಾಗಾನ್‌ ವಕ್ಷಾಮಿ ತತ್ರ 

ಅಧಿಷ್ಠಾನೋತ್ಸೇಧಂ 
ತ್ರಯೋ ವಿಂಶತಿ ಭಾಗಂಕೃತ್ವಾಂ ಜನ್ಮತಲೋಪರಿ, ಏಕಾಂಶಂ 
ಖುರಂ, ಅಷ್ಟಾಂಶಾಜಗತೀ, ಸಪ್ತಾಂಶಂ ತ್ರಿಪಟ್ಟ ಕುಮುದಂ 
ಏಕಾಂಶಂ ಕಂಪಂ, ದ್ವಯೆಂಶಂ ಕಂಠಂ, ಏಕಾಂಶಂ ಕಂಪಂ 
ದ್ವಯಂಶಂ ಮಹಾಪಟ್ಟೀ. ಏಕಾಂಶೋರ್ಧ್ವೇ ಪಟ್ಟಿಕಾಚ 
ಏತತ್‌ಪಾದಬಂಧಂಸ್ಕಾತ್‌ 


(ವಿಮಾನಾರ್ಚನ ಕಲ್ಪ)35 


37 ಕಾಶ್ಮ್ವಪ ಶಿಲ್ಪ, ಪ್ರ. ೧5, ಪ. ೬. ಶೋ: ೩೦-೩೨ 
ಆಟಿ ಫಿ ೧೧ 


38 ಪಾದ್ಮ ಸಂಹಿತೆ, ಪು. ೪೬, ಆ. ೭, ಶ್ಲೋ : ೪೬-೪೮ 


ಪ್ರತಿಬಂಧ 


ಉತ್ಸೇಧಂ ಅಷ್ಟ ಸೈ ದಶಾಂಶ ಕ್ಷ ತ್ವಾ ಏಕಾಂಶಂ | 
ಖುರಂ ಏಕಾಂಶಂ 
ಪದ್ಮಂ ಷಡಶಂ ಜಗತೀ, ಪಂಚಾಂಶಂ ವ ಓತ್ತೆಕುಮುದಂ 
ಏಕಾಂಶಂ ಅಲಿಂಗಂ 
ಏಕಾಂಶಂ ಅಂತರಿತಂ ದ್ವಯಂಶಂ ಪ್ರತಿಮುಖಂ 
ಏಕಾಂಶಂ ವಾಜನಂ 
ಏತತ್‌ ಪ್ರತಿಬಂಧಂ ಸ್ಕಾತ್‌ 
(ವಿಮಾನಾರ್ಚೆನ ಕಲ್ಪ)36 


ಷಡಂಶಂಕುಮುದೋಶ್ಲೇಧಮಲಿಂಗಂ ತ್ತೇಕ ಭಾಗಯಾ 
Ww 


ಇ; 


ಕ 


ತ್ರಿಪಟ್ಟಂತ್ಹೇಕ ಭಾಗೇನ ಪ್ರತ್ಕುಶ್ಸೇಧಂ ದ್ವಿಭಾಗಯಾ 
ವಾಜನಂ ಚೆ ೈವಭಾಗೇನ ಪ್ರತಿಬಂಧ ಮಿದಂ ಜಗತ್‌ 
(ಕಾಶ್ಯಪ ಶಿಲ್ಹ)37' 


ತಸ 
ತ 
2 

ತ 


,ಧಿಷ್ಕಾನಮುಶ್ಬೇಧಂ ಪಂಚಾದಶ ವಿಭಾಗಂ ಕ ತ್ವಾ 
ಸಮಶ್ಚೈಕಭಾಗಸ್ತು ಪಂಚಾಂಶೂ ಜಗತೀ ಭವೇತ್‌ 


ತುರ್ಥಾಂಶಂ ಸ್ಮಂದಂತೆದ್ಕ ರಯಶಂಕಂ 


& 
ತ್ನ 


a 

೮ 

ತ 

ಕ್ಲ? 

[42 

ತ 

೮ 

ಯ್‌ 
gk 

<1 


ದ್ವಯಂಶಂ ಪ್ರತಿರುತ್ತೇಧಂ ವಾಜನಂ ಚೈಕ ಭಾಗಿಕಂ 
ಪ್ರತಿಬಂಧ ಮಿದಂ ನಾಮ್ನಾ ಕೀರ್ತಿತಂ ಕಮಲೋದ್ಭವ 


(ಪಾದ್ಮ ಸಂಹಿತೆ)38 


ಅಧಿಷ್ಠಾನ ರಚನೆಯಲ್ಲಿ ಉಪಾನ (ಖುರ/ಪಾದುಕೆ) 
ಜಗತಿ (ಮಹಾ ಪದ್ಮ) ಕುಮುದ, ಕಂಠ (ಕರ್ಣ/ಗಲ/ 
ಕಂಧರ/ಸ್ಕಂದ/ಗ್ರೀವ) ಮತ್ತು ಪಟ್ಟಿಕಾ ಸ್ವರಗಳಿವೆ. 
ಇವು ಪಾದಬಂಧದ ಸಾಮಾನ್ಯ ಸ್ತರಗಳು. ಪ್ರತಿಬಂಧ 
ರಚನೆಯಲ್ಲಿ ಪಟ್ಟಿಕೆಗೆ ಬದಲಾಗಿ ಪ್ರತಿ 'ಮತ್ತು ವಾಜನ 
ಸ್ತರಗಳು ಕಾಣಿಸಿಕೊಳ್ಳುತ್ತವೆ. ಸ್ತರಗಳ ವೈವಿಧ್ಯ 
ಮಯ ಜೋಡಣೆಯೇ ಹಲವು ಪ್ರಭೇದಗಳ ಉತ್ಪತ್ತಿಗೆ 


ಇತಿಹಾಸ ದರ್ಶನ 


ಹೂಟ 
ಕ್ಷೇಪಣ ಮತ್ತು ಪ. ಸ್ವರಗಳಿವೆ. ಸ್ತರಗಳ ಗಾತ್ರ 


ಹಾಗೂ ಜೋಡಣೆಯನ್ನು ಶೋಭೆಗೆ ತಕ ಸಂತೆ ಶಾಸ್ತ್ರಗಳು 
ನಿರ್ದೇಶಿಸಿವೆ. 


ದೇವಾಲಯದ ಕರ್ತ್ವೃವನ್ನು ಅನುಸರಿಸಿ ಅವನ 
ಇಚ್ಚೆಗೆ ತಕ್ಕಂತೆ ಅಧಿಷ್ಠಾನವನ್ನು ರಚಿಸಬಹುದು. 


ಮ್ಯಾನಂ ವಾಪ ಧಿಕಂ ವಾಪಿಕಾರಯೇತ್‌ ಕರ್ತೃರಿಚ್ಛಯಾ40 


ವಿಮಾನಾರ್ಚನಕಲ್ಪ ಗ್ರಂಥನಲ್ಲಿ,ಪಾದಬಂಧ,ಪದ್ಮ 
ಬಂಧ, ಪುಷ್ಪಬಂಧ, ಶ್ರೀಪ್ರಿಯಾಂಬುಜ, ಪ್ರತಿಬಂಧ, 
ಪ್ರತಿಕ್ರಮ, ಕಪೋತಬಂಧ, ಶ್ರೀಬಂಧ ಎಂದು ಎಂಟು 


ಪ್ರಭೇದಗಳಿವೆ. ಮೊದಲ ನಾಲ್ಕು ಪಾದಬಂಧದ 
ಪ್ರಭೇದಗಳೆನಿಸಿದ್ದು, ನಂತರದ ನಾಲ್ಕು ಪ ಕ್ರ ತಿಬಂಧಕ್ಕೆ 
ಸಂಬಂಧಿಸಿದೆ. ಪಾದಬಂಧ ಮತ್ತು ಪದ ಓಬಂಧಗಳಲ್ಲಿ 
ತ್ರಿಪಟ್ಟ ಕುಮುದ ರಚನೆಯಿದೆ. ಪುಷ್ಪಬಂಧ ಮತ್ತು 
ಶ್ರೀಪ್ರಿಯಾಂಬುಜಗಳಲ್ಲಿ ಕುಮುದದ ಕೆಳಗೆ ಮತ್ತಾ 
ಮೇಲ್ಗಡೆ ಪದ್ಮವಿದ್ದು ವೃತ್ತಿ ಕುಮುದವನ್ನು 


ಪದ್ಮಬಂಧ ರಚನೆಯು ಪಾದಬಂಧದ ಪ್ರಭೇದ 
ವೆನಿಸಿದ್ದು ಉಪಾನಾನಂತರ ಪದ್ಮ ರಚನೆಯಿದೆ. ಕೆಲವು 
ಪ್ರಭೇದಗಳಲ್ಲಿ ಜಗತಿಗೆ ಪರಾ ಭಯವಾಗಿ ತುಸು ಎತ್ತರ 


pe 
ವಾದ ಪದ್ಧ ರಚನೆಯಿದ್ದು ಮಹಾ ಪದ್ಮ ಎಂದು 
ಗುರುತಿಸಲಾಗುತ್ತದೆ. ಕೆಲವೊಮ್ಮೆ ಜಗತಿಯ ತುದಿಯ 


ಚೌಕಾಕಾರವಾ ಕ ತವೆ 
ಗುರುತಿಸಲಾಗುತ್ತ 
ಲಯಗಳಲ್ಲಿ ಇ 
ಶಿಲ್ಪಗಳುಂಟು 


ವೃತ್ತಾ ಕಾರವಾಗಿದ್ದು ಕುಂಭ 


pi 


ಎಂದು 
ದ. ತಮಿಳುನಾಡಿನ ಕೆಲವು ದೇವಾ 


ಗತೀ ರಚನೆಯ ಮೇಲೆ ಉಬ್ಬು 


39 ಪಾದ್ನ ಸಂಹಿತೆ, 


ಸಂಹಿತೆ, ಪು. ೪೭, ಅ. ೭. ಶ್ಲೋ ೫೬-೫೭ 


ವೇದಿಕಾ ರಚನೆಯನ್ನು ಕಾಣುತ್ತೇವೆ. 


ಪ್ರತಿಬಂಧ ಮತ್ತು ಪ್ರತಿಕ್ರಮೆಗಳೆಲ್ಲಿ ವೃತ್ತ 
ಕುಮುದವಿದ್ದು ನಂತರ ಅಲಿಂಗ, ಅಂತರಿತ, ಪ್ರತಿ ಮತ್ತು 
ವಾಜನ ಸ ಗ ರಗಳಿವೆ. 


ತಧ್ಮ್ವಯಾರ್ಥಂ ಪ್ರತಿಮುಖಂ ಸರ್ವಾವಯವ ಶೋಜಿತಂ 
ಸಿಂಹೈ: ಪ ಮಕರೈ ವಾ ಲೈ ರ್ವಲ್ಲೀ ಪತ್ಸೈ ರಲಂಕೃ ತಂ 
ಪ್ರಮುಖಂ ವ 'ಸ್ಯಾನ್ಮಕರದ್ದದ ಸಂಯುತಂ 
ಮಕರಾಸ್ಯೇಭ ನಿಷ್ಕ್ವಾಂತಂ ವಾಲ ವಿದ್ಯಾಧರೀಗಣಾಃ41 


ಕಾಶ್ಯಪಶಿಲ್ಪ, ಮಯಮತ, ಮಾನಸುರ ವಾಸ್ತು 
ಗ್ರಂಥಗಳಲ್ಲಿ CL. ಪ್ರಭೇದಗಳನ್ನು ವಿವರಿಸಲಾಗಿದ್ದು 
ಇವೆಲ್ಲವನ್ನೂ ಪ್ರಸ್ತುತ ಕಾಣುವ ರಚನೆಗಳಲ್ಲಿ ಖಚಿತ 


C8 
ವಾಗಿ ಗುರ rs 7 ಸಾಧ್ಯವಾಗಿಲ್ಲ. 


ಅಧಿಷ್ಠಾನಾ ನಂತರ ಕೆಲವು ದೇವಾಲಯಗಳಲ್ಲಿ 
ವೇದಿಕಾ ರಚನೆ 
ಯನ್ನು ದೇವಾಲಯಗಳಲ್ಲಿ ಎರಡು ಕಡೆಗಳಲ್ಲಿ ಗುರುತಿಸ 


ಬಹುದು. ಅಧಿಷ್ಠಾನದ ಮೇಲ್ಭಾಗದಲ್ಲಿಯೂ, 
ಮತ್ತೊಂದೆಡೆ ಪ್ರಸ್ತರದ ಮೇಲ್ಭಾಗದಲ್ಲಿಯೂ ಕಾಣ 
ಬಹುದು. 


ತೊ ಸ್ವಂಭಮೂಲೇ ಚ ಕಲ್ಪಯೇತ್‌ 
ಪ್ರಸ್ತರಸ್ಕ್ಯೋಪರಿಷ್ಕಾತ್ತು ಕರ್ತೆಃ ವ್ಯಾ Wp 


ಅಧಿಷ್ಠಾನದ ಸ್ತರಗಳನ್ನು ವೇದಿಕೆಯ ಸ್ತರಗಳೂ 


ಅನುಸರಿಸುವುದರಿಂದ ಆಧಿಷ್ಕಾನದೊಂದಿಗೆ ಗುರುತಿಸು 
ವುದು ಸಮಂಜಸವೆನಿಸಿದೆ. ಕೆಲವೊಮ್ಮೆ ಅಧಿಷ್ಕಾನದ 
ಸ್ತರಗಳು ಭೂಮಿಯಲ್ಲಿ ಮರೆಯಾಗಿದ್ದು ಅಧಿಷ್ಕಾನದ 
ನಂತರ ಕಾಣುದ ವೇದಿಕಾ ಸ್ತರಗಳು ಗಲಿಬಿಲಿಗೊಳಿಸು 
ತ್ತವೆ. ವೇದಿಕಾ ರಚನೆಯನ್ನು ವಾಸ್ತುಗ್ರಂಥಗಳು 
ಸವಿಸ್ತಾರವಾಗಿ ಬಣ್ಣಿಸಿವೆ. 


ಪದಂಶೇ ವೇದಿಕೋತ್ಕೇಧಂ ಗುಣಾಂಶಂಗಲಮಾನಕಂ 
ಗಲೋರ್ಧ್ವೇ ಕಂಪಮೇಕಾಂಶಯೇಕೇನಾಬ್ಬಂ ಕಲ್ಬ ನೀತ್‌ 
ತದೂರ್ಥ್ವ ಕಂಪಮೇಕಾಂಶಂ ಕರ್ತವೃಂದ್ವಿ ಜಸತ್ತಮಾ 


we! ಯಗಲ್ರೀಬಳಲ 


ಸಪ್ತಾಷ್ಟಾಂಶೇ ತು ವೇದ್ಯುಚೈರ್ವೇದ ಭೂತಂ ಕ್ರಮಾದಲಂ 


ಕಂಠಂ ಪದ್ದಂ ಚ ಕಂಪಂ ಪ್ರಾಗಿವ್ಸವ ಪ್ರಕಲ್ಪಯೇತ್‌ 43 
ಕ್ರ ು (3 ಪ್‌ ಜು 


ಕಾಶ್ಯಪ ಶಿಲ್ಪ ಗ್ರಂಥದಲ್ಲಿರುವ ವಿವರಣೆಯಂತೆ, 
ವೇದಿಕೆಯು ಕಂಠ, ಕಂಪ, ಪದ್ಮ. ಪುನಃ ಕಂಪಸ್ತರವನ್ನು 
ಹೊಂದಿದೆ. 


ಆರು ಭಾಗವುಳ್ಳ ವೇದಿಕೆಯಲ್ಲಿ 


ಭಾಗವುಳ್ಳದೂ. ಇನ್ನಿತರ 


43 ಕಾಶ್ಲಪಶಿಲ್ಪ., ಪು. ೩೧, ಅ. ೧೮, ಶ್ಲೋ : ೮-೦೦ 
44 ಅದೇ., ಶ್ಲೋ + ೨ 
45 ಅಜಿತಾಗಮ, ಪು. ೯೩, ಪ. ೦೪, ಶ್ಲೋ ೩-೪ 


ಅಥವಾ ಎಂಟು ಭಾಗಗಳಿರುವ 


ಜ್ಞ 
ವೇದಿಕಾ ರಚನೆಯಲ್ಲಿ ಕಂಠಪು ನಾಲ್ಕು ಅಥವಾ ಐದು 


ಸರ್ವೇಷಾಂ ವೇದಿಕಾನಾಂ ತು ಗಲಮಂತ್ರ ವಿಭೂವ 


ಕೆಲವು ದೇವಾಲಯಗಳಲ್ಲಿ ಗಲಪಾದವೂ 
ಕರಣವುಳ್ಳದ್ದು ಅಜಿತಾಗಮ ಗ್ರಂಥವು ಒಂಬತ್ತು 
ಲ 6 ತಾ 
ಗಳಿರುವ ವೇದಿಕಾ ರಚನೆಯನ್ನು ಗುರುತಿಸಿದೆ. 


ವಿವರಣೆಯಂತೆ ಅಧಿಷ್ಕಾನಾ ನಂತರ ಕಂಪ-೧ ಇ 


ಗಲ-೪ ಭಾಗ, ಪಟ್ಟ-೧ ಭಾಗ, ವೇದಿಕಾ-೨ 
ಪುನಃ ಪಟ್ಟಿಕಾ-೧ ಭಾಗ ಎಂದು ಸೂಚಿಸಿದೆ. 


ಕಂಠಭಾಗದಲ್ಲಿ ನಿಯಶ ಅಂತರ 


